ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


467 


ಶ್ರೀಮತಿ ಭಾರತಿ ಶೆಟ್ಟಿ (ನಾಮ ನಿರ್ದೇಶನ 


ಹೊಂದಿದವರು) 


04.02.2021 


ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 

ಕೆ. ಪ್ರಶ್ನೆ ಉತ್ತರ 

NO. ” 

ಅ) | 1998ನೇ ಸಾಲಿನ ಗೆಜೆಟೆಡ್‌ 
ಪ್ರೊಬೇಷನರ್‌ ಹುದ್ಮೆಗಳಿಗೆ 
ಆಯ್ಕೆಯಾದವರಿಗೆ 2006 ಏಪ್ರಿಲ್‌ 
ನಲ್ಲಿ ಹಾಗೂ ನಂತರದಲ್ಲಿ ಸೇರ್ಪಡೆ ಹೌದು 
ಆದೇಶ ಪಡೆದವರನ್ನು ನೂತನ 
ಪಿಂಚಣಿ . ಯೋಜನೆಗೆ 
ಸೇರ್ಪಡಿಸಿರುವುದು ಸರ್ಕಾರದ 
ಗಮನಕೆ ಬಂದಿದೆಯೇ; 

"|ಆ) | ಬಂದಿದ್ದಲ್ಲಿ, ಕೇಂದ್ರ' ಸರ್ಕಾರ ಈ 
ರೀತಿಯ ಪ್ರಕರಣಗಳಿಗೆ ವಿನಾಯಿತಿ 
ನೀಡಿ, ಹಳೆ ಪಿಂಚಣಿ ವ್ಯವಸ್ಥೆಗೆ ಅರ್ಹತೆ 
ನೀಡಿರುವ | ಬಗ್ಗೆ 
Official Memorandum 
ಹೊರಡಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ ಈ ಬಗ್ಗೆ ಹೌದು 
ಸರ್ಕಾರದ ಶ್ರಮಗಳೇನು; - 

ಇ) ಇಎನದನ್ನ, ಈ ಫರತು ಸಡರ| ಈ ಕುರಿತು ಸರ್ಕಾರವು ಪರಿಶೀಲಿಸುತ್ತಿದೆ. 
ಅಧಿಕಾರಿಗಳು: ನೀಡಿರುವ "ಮನವಿಗಳ 
ಬಗ್ಗೆ ಸರ್ಕಾರ ಎಷ್ಟು ದಿನಗಳಲ್ಲಿ 
ಹಳೆಯ ಪಿಂಚಣಿ ಯೋಜನೆಗೆ 
ಅರ್ಹತೆಯನ್ನು ಪರಿಗಣಿಸುವ ಬಗ್ಗೆ 
ಆದೇಶ ನೀಡುತ್ತದೆ? - 


" ಆಇ 24 ಪಿಇಎನ್‌ 2021 


5 


(ಬಿ.ಎಸ್‌ ಯಡಿಯೂರಪ್ಪ) 
" ಮುಖ್ಯಮಂತ್ರಿ ' 


